ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಡಿಸೆಂಬರ್ ೧೭ , ೨೦೧೫ ( ಮಾರ್ಗಶಿರ ೨೬ , ಶಕ ವರ್ಷ ೧೯೩೭) 
Bengaluru , Thursday, December 17 , 2015 (Margashira 26 , Shaka Varsha 1937 ) 


ಸಂಚಿಕೆ ೫೦ 
Issue 50 


ಭಾಗ ೨ 
ನೇಮಕಗಳು , ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 

NOTIFICATION 

GOB (I) 15(84)/ 2015, BENGALURU , DATED : 02.09 .2015, 
Sri. S .S . Ballolli, III Addl. District and Sessions Judge, Dharwad , is permitted to surrender 15 days of Earned Leave from 
16 .08 .2015 to 30 . 08 .2015 (bdi), for the calendar year 2015 , out of 300 days of Earned Leave at his credit as per the Endorsement No. 
GE13/J1/2015 -16 /729, dated : 11.08 .2015 . issued by the AccountantGeneral (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S .Rs. 

BY ORDER OF THE HIGH COURT 
PR. 1149 

DEPUTY REGISTRAR 
HIGH COURT OF KARNATAKA 

NOTIFICATION 
GOB( ) 15 ( 86)/2015, BENGALURU, DATED : 02 .09 . 2015 , 
Sri . Chennakeshava N .R . LXV Addl. City Civil and Sessions Judge , Bengaluru , is permitted to surrender 15 days of Earned 
Leave from 17 .08 . 2015 to 31.08 .2015 (bdi), for the calendar year 2015 , out of 300 days of Earned Leave at his credit as per the 
Endorsement No. GE13/ J1 /2015 - 16 /738 dated : 11.08.2015 , issued by the Accountant General (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S .Rs. 

BY ORDER OF THE HIGH COURT 
PR . 1150 

DEPUTY REGISTRAR 
HIGH COURT OF KARNATAKA 

NOTIFICATION 

GOB (I) 16 (75)/ 2015, BENGALURU, DATED : 02 .09. 2015. 
Smt. Indira Mailswamy Chettiyar, IX Addl. Judge , Court of Small Causes, Bengaluru , is permitted to surrender 15 days of 
Earned Leave from 01 .08 . 2015 to 15 . 08 . 2015 (bdi), for the calendar year 2015 , out of 170 days of Earned Leave at her credit as per the 
EndorsementNo. GE13/ J1/ 2015 - 16 /733 , dated 10 .08 .2015 , issued by the Accountant General (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S .Rs. 

BY ORDER OF THE HIGH COURT 
PR , 1151 . 

DEPUTY REGISTRAR 


( ೪೦೫ ) 


♡o FDF :37 ODZE, Toomad , a1olor 02, 90098 

ಭಾಗ ೨ 
HIGH COURT OF KARNATAKA 

NOTIFICATION 
GOB (l) 16 (72)/2015 , BENGALURU , DATED : 02 .09 .2015 . 
Sri. Arjun S . Mallur, X Addl. ChiefMetropolitan Magistrate, Bengaluru , is permitted to surrender 15 days of Earned Leave from 
02.08 . 2015 . to 16 .08 . 2015 (bdi), for the calendar year 2015 , out of 209 days of Earned Leave at his credit as per the Endorsement No . 
GE13/ J3/Vol. A1/703, dated : 12 .08 .2015 , issued by the Accountant General (A & E ), Karnataka , Bengaluru . 

The Officer shall paid pay and allowances admissible for the period of leave so surrendered at the rate of 1/30th of themonthly 
pay and allowances for each day of leave surrendered as per the provisions contained in Rule 118 (2 ) of K .C . S .Rs. 

BY ORDER OF THE HIGH COURT 
PR . 1152 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 15 (87 )/2015 , BENGALURU , DATED : 02. 09 .2015 . 
Sri . Joshi Venkatesh , LXIII Addl. City Civil and Sessions Judge , Bengaluru , is permitted to surrender 15 days of Earned Leave 
from 17 .08 .2015 to 31.08 .2015 (bdi), for the calendar year 2015 , out of 276 days of Earned Leave at his credit as per the Endorsement 
No. GE13 / J1/ 2015 - 16 /730 , dated : 11.08. 2015 , issued by the Accountant General (A & E ), Karnataka , Bengaluru . 

The Officer shall be paid and allowances admissible for the period of leave so surrendered at the rate of 1/ 30th of themonthly 
pay and allowances for each day of leave surrendered as per the provisions contained in Rule 118 (2 ) ofK .C . S. Rs. 

BY ORDER OF THE HIGH COURT 
PR . 1153 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 17 (61)/2015 , BENGALURU ,DATED : 02.09.2015 . 
Smt. Hullur Hemalatha Basappa , Prl . Civil Judge and JMFC ., Jamkhandi , Bagalkot District, is permitted to surrender 15 days 
of Earned Leave from 17 .08 .2015 to 31 .08 .2015 (bdi), for the calendar year 2015 , out of 172 days of Earned Leave at her credit as per 
the EndorsementNo. GE13/ J1/2015 - 16 /732 , dated 10 . 08 . 2015 , issued by the Accountant General ( A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th monthly 
pay and allowances for each day ofleave surrendered as per the provisions contained in Rule 118 ( 2 ) of K . C . S .Rs. 

BY ORDER OF THE HIGH COURT 
PR . 1154 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 17(58)/2015, BENGALURU , DATED : 02. 09 .2015 . 
Smt.Bankapur Parveen Abdulhameed , Addl. Civil Judge and JMFC - 11 Court , Bidar, is permitted to surrender 15 days of 
Earned Leave from 16 .07 . 2015 to 30 .07 .2015 (bdi), for the calendar year 2015 , out of 110 days of Earned Leave at her credit as per the 
EndorsementNo. GE13 /31/2015 - 16 /739, dated : 10 . 08 .2015 , issued by the AccountantGeneral (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th monthly 
pay and allowances for each day of leave surrendered as per the provisions contained in Rule 118 (2 ) of K .C . S .Rs. 

BY ORDER OF THE HIGH COURT 
PR . 1155 

DEPUTY REGISTRAR 
HIGH COURT OF KARNATAKA 
GOB (1) 15 (92 )/2015 , BENGALURU , DATED : 02.09 .2015 . 

NOTIFICATION 
Sri. G .B . Mudigoudar, XXXV Addl. City Civil and Sessions Judge , Bengaluru , is permitted to surrender 15 days of Earned 
Leave from 22 .08 .2015 to 05 .09. 2015 (bdi), for the calendar year 2015 , out of 288 days of Earned Leave at his credit as per the 
Endorsement No. GE13/ J4 /Vol.M4/825 , dated ; 11.08 .2015 , issued by the AccountantGeneral (A & E ), Karnataka , Bengaluru . 

The Officer shallbe paid pay and allowances admissible for the period of leave so surrendered at the rate of 1/ 30th 
monthly pay and allowances for each day of leave surrendered as per the provisions contained in Rule 118 ( 2 ) of K .C . S .Rs. 

BY ORDER OF THE HIGH COURT 
PR . 1156 

DEPUTY REGISTRAR 


ಭಾಗ ೨ 


FDF :37 ODZE, Toomad , a1olor 02, 90098 


802 


HIGH COURT OF KARNATAKA 

NOTIFICATION 
GOB (1) 15 (88 )/2015 , BENGALURU , DATED : 02 .09 .2015 . 
Sri. Mallareppa Veerappa Jadar, XXVI Addl City Civil and Sessions Judge , Bengaluru , is permitted to surrender 15 days of 
Earned Leave from 11.08 .2015 to 25 .08 . 2015 (bdi), for the calendar year 2015 , out of 300 days of Earned Leave at his credit as per the 
Endorsement No. GE 13/ J1/2015 - 16 /734 , dated 11.08 . 2015 , issued by the Accountant General ( A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/30th monthly 
pay and allowances for each day of leave surrendered as per the provisions contained in Rule 118 (2 ) of K .C . S. Rs. 

BY ORDER OF THE HIGH COURT 
PR . 1157 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 15 (70 )/2015 , BENGALURU , DATED : 02. 09 .2015 . 
Smt. Meenaxi Mahadevappa Bani, XII Addl. District and Sessions Judge , Belagavi, sitting at Gokak , is permitted to surrender 
15 days of Earned Leave from 03 .08 . 2015 to 17 .08 . 2015 (bdi), for the calendar year 2015 , out of 283 days of Earned Leave at her credit 
as per the Endorsement No . GE13/ 34 /Vol.M6/826 , dated : 11.08 . 2015 , issued by the Accountant General ( A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th monthly 
pay and allowances for each day of leave surrendered as per the provisions contained in Rule 118 (2 ) of K . C . S .Rs. 

BY ORDER OF THE HIGH COURT 
PR . 1158 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 21( 34)/2015 , BENGALURU , DATED : 27.08. 2015. 
Sri. Iranagouda K . Kabbur, Addl. Civil Judge and JMFC ., Sindhanur, is granted Earned Leave for 12 days from 10 . 04 . 2015 to 
21. 04 .2015 (bdi) and 03 days of Extra Ordinary Leave from 22 .04 . 2015 to 24 . 04 .2015 , on Private Affairs . 

The Prl. Civil Judge and JMFC ., Sindhanur, is placed in additional charge of the said court, during the above said period . 

Sri. Iranagouda K . Kabbur, Addl. Civil Judge and JMFC ., Sindhanur, is re -posted to the same post on expiry of the above said 
leave period. 

BY ORDER OF THE HIGH COURT 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 20 (07 )/2015 , BENGALURU , DATED : 27 .08 .2015 . 
Smt. S .Shyamala , Il Addl. Senior Civil Judge , Shivamogga, is granted Earned Leave for 10 days from 16 .02. 2015 to 
25 .02.2015 (bdi), prefixing the General Holidays falling on 14.02.2015 and 15 .02.2015, on Private Affairs . 

The I addl. Senior Civil Judge and CJM ., Shivamogga , is placed in concurrent charge of the said court, during the above said 
leave period . 

Smt. S . Shyamala , Il Addl. Senior Civil Judge , Shivamogga , is re -posted to the same post on expiry of the above said leave 
period . 

BY ORDER OF THE HIGH COURT 
PR . 1160 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (I) 20 (21)/2015, BENGALURU, DATED : 27 .08 .2015. 
Sri . Chandrashekhar Dundappa Karoshi, XIV Addl. Chief Metropolitan Magistrate , Bengaluru , is granted Earned Leave for 10 
days from 13. 04 . 2015 to 22.04 . 2015 (bdi), prefixing the General Holidays falling on 11.04.2015 and 12. 04 . 2015 , on Private Affairs . 

The XI Addl. Chief Metropolitan Magistrate, Bengaluru , is placed in concurrent charge of the said court, during the said leave 
period . 

Sri. Chandrashekhar Dundappa Karoshi, XIV Addl. Chief Metropolitan Magistrate , Bengaluru , is re -posted to the same post on 
expiry of the above said leave period. 


PR . 1159 


BY ORDER OF THE HIGH COURT 


PR . 1161 


DEPUTY REGISTRAR 


xoes FDF :37 ODZIE , TOOTJO, ažolor 02 , 90098 

ಭಾಗ ೨ 
HIGH COURT OF KARNATAKA 

NOTIFICATION 
GOB (1) 20 (20 )/2015 , BENGALURU , DATED : 27 .08 .2015 . 
Sri . Shankarappa Nimbanna Kalkani, Prl. Senior Civil Judge and JMFC ., Hubballi , is granted Earned Leave for 6 days from 
27 .04 .2015 to 02.05 .2015 (bdi), prefixing and suffixing the General Holidays falling on 26 .04. 2015 and 03.05 .2015 . on Private Affairs . 

The || Addl. Senior Civil Judge and JMFC., Hubballi, is placed in additional charge of the said court, during the above said 
period . 

Sri. Shankarappa Nimbanna Kalkani, Prl. Senior Civil Judge and JMFC ., Hubballi, is re -posted to the same post on expiry of 
the above said leave period . 

BY ORDER OF THE HIGH COURT 
PR . 1162 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 20 (24 )/2015 , BENGALURU , DATED : 27 .08 .2015 . 
Sri .Laxman Ramu Kurane, XXII , Addl. Chief Metropolitan Magistrate , Bengaluru , is granted Earned Leave for 10 days from 
11. 05 .2015 to 20 .05 . 2015 (bdi), prefixing the GeneralHolidays falling on 09 .05 . 2015 and 10 . 05 .2015 , on Private Affairs . 

The XVI Addl. Chief Metropotan Magistrate , Bengaluru , is placed in concurrent charge of the said court, during the said leave 
period . 

Sri. Laxman Ramu Kurane, XXIII Addl. ChiefMetropolitan Magistrate , Bengaluru , is re -posted to the same post on expiry of 
the above said leave period . 

BY ORDER OF THE HIGH COURT 
PR . 1163 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 20 ( 26)/2015 , BENGALURU , DATED : 27. 08 . 2015. 
Sri . Lakshminarayana Bhat. K , XVIII Addl. Chief Metropolitan Magistrate , Bengaluru , is granted Earned Leave for 15 days 
from 15 . 05 .2015 . to 29 .05 .2015 (bdi), on Private Affairs . 

The XX Addl. Chief Metropolitan Magistrate , Bengaluru , is placed in concurrent charge of the said court, during the said leave 
period . 

Sri. Lakshminarayana Bhat. K ., XVIII Addl. ChiefMetropolitan Magistrate , Bengaluru , is re -posted to the same post on expiry 
of the above said leave period . 

BY ORDER OF THE HIGH COURT 
PR . 1164 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 19 (38 )/2015 , BENGALURU , DATED : 27 .08 .2015 . 
Smt. S . MahalaxmiNerale, Prl. District and Sessions Judge, Bagalkot, is granted Earned Leave for 08 days from 13.04 .2015 
to 20. 04. 2015 (bdi), on Medical Grounds . 

The Prl. Senior Civil Judge and CJM ., Bagalkot on 13 .04 . 2015 and 14 . 04 . 2015 and from 16 .04 . 2015 to till 10 . 00 a .m . on 
21.04 .2015 and the II Addl. Senior Civil Judge and JMFC ., Bagalkot from 7 .00 a .m . on 15 .04.2015 to till commencement of office hours 
on 16 .04 .2015 , are placed in additional charge of the said court , during the above said leave period . 

Smt. S . Mahalxmi Nerale, Prl. District and Sessions Judge, Bagalkot, is re -posted to the same post on expiry of the above 
said leave period. 

BY ORDER OF THE HIGH COURT 
PR . 1165 

DEPUTY REGISTRAR 
HIGH COURT OF KARNATAKA 

NOTIFICATION 

GOB (1) 21 ( 14 )/2015 , BENGALURU, DATED : 27 . 08 .2015 . 
Sri . Srinivasa Gowda. C ., the then Prl. Civil Judge and JMFC ., Kadur , presently working as JMFC IV Court, Mysuru , is 
granted Earned Leave for 11 days from 23.02. 2015 to 05 .03. 2015 (bdi), prefixing the General Holiday falling on 22 .02 .2015 , on Private 
affairs . 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭ , ೨೦೧೫ 


♡os 


The Il Addl. Civil Judge and JMFC ., Kadur, is placed in concurrent charge of the said court, during the above said period. 

Sri. Srinivasa Gowda , C . the then Prl . Civil Judge and JMFC ., Kadur, is re -posted to the same post on expiry of the above 
said leave period . 

BY ORDER OF THE HIGH COURT 
PR . 1166 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 19( 37 )/2015 , BENGALURU, DATED : 27 .08 .2015 . 
Sri . B . V. Prakash , the then Presiding Officer, Labour Court, Bengaluru (now retired ), is granted Commuvtted Leave for 06 
days from 11.05 . 2015 to 16 .05 .2015 (bdi), prefixing and suffixing the General Holidays falling on 09.05. 2015 , 10 .05.2015 and 
17 .05 . 2015 , on Private Affairs . 

The Vi Addl. Prl. Judge, Family Court , Bengaluru , is placed in additional charge of the said court, during the above said 
periods. 

Sri. B .V . Prakash , the then Presiding Officer, Labour Court, Bengaluru , is re -posted to the same post on expiry of the above 
said leave period. 

BY ORDER OF THE HIGH COURT 
PR . 1167 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 20 (27 )/2015 , BENGALURU , DATED : 27 .08 .2015 . 
Smt. Hemavathi, XXIV Adl. Chief Metropolitan Magistrate , Bengaluru , is granted Earned Leave for 14 days from 25 .04 . 2015 to 
08 .05 . 2015 (bdi), suffixing the General Holidays falling on 09 .05 .2015 and 10 .05. 2015 , on Private Affairs . 

The XXI Addl. Chief Metropolitan Magistrate, Bengaluru , is placed in concurrent charge of the said court, during the above 
said period . 

Smt. Hemavathi, XXIV Addl. ChiefMetropolitan Magistrate , Bengaluru , is re -posted to the same post on expiry of the above 
said leave period . 

BY ORDER OF THE HIGH COURT 
PR . 1168 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 19 (14 )/2015 , BENGALURU, DATED : 27. 08 . 2015 . 
Smt. Rajeshwari N . Hegde, the then Presiding Officer, Fast Track Court- IV , Bengaluru , presently working as LVIII Addl. City 
Civil and Sessions judge , Bengaluru , is granted Earned Leave for: 

(a ) 08 days from 03 .02 .2015 to 10 .02 .2015 (bdi), on Private Affairs, the Presiding Officer, Fast Track Court- VI, Bengaluru , is 

placed in additional charge of the said court, during the above said period . 
(b ) 09 days from 02 .05 .2015 to 10 .05 .2015 (bdi), prefixing the General Holiday falling on 01.05 . 2015 , on Private Affairs , the 

LX Addl. City Civil and Sessions Judge , Bengaluru , is placed in additional charge of the said court, during the above said 

period . 
Smt. Rajeshwari N . Hegde , the then Presiding Officer, Fast Track Court-IV , Bengaluru , is re -posted to the same post on expiry 
of the above said leave period. 

BY ORDER OF THE HIGH COURT 
PR . 1169 

DEPUTY REGISTRAR 
HIGH COURT OF KARNATAKA 

NOTIFICATION 
GOB (1) 21 (18 )/2015 , BENGALURU, DATED : 27. 08 . 2015 . 
Sri. Sanjay Parashuram Gudagudi, the then Prl. Civil Judge and JMFC ., Saundatti, presently working as Prl. Civil Judge and 
JMFC ., harihar, is granted Earned Leave for 12 days from 02.02 .2015 to 13.02.2015 (bdi), suffixing the General Holidays falling on 
14 .02. 2015 and 15 .02 .2015 , on Private Affairs . 

The Senior Civil Judge , Saundatti , is placed in additional charge of the said court, during the above said period. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭ , ೨೦೧೫ 


ಭಾಗ ೨ 


Sri. Sanjay parashuram Gudagudi, the Then Prl. Civil Judge and JMFC ., Saundatti, is re -posted to the same post on expiry of 
the above said leave period. 

BY ORDER OF THE HIGH COURT 
PR , 1170 

DEPUTY REGISTRAR 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಆಕುಕ 380 ಪಿಐಎಂ 2015 , ಬೆಂಗಳೂರು, ದಿನಾಂಕ: 02 .09.2015 . 
ಡಾ|| ಯು . ಸನಾವುಲ್ಲಾ, ಹಿರಿಯ ವೈದ್ಯಾಧಿಕಾರಿ ( ಯುನಾನಿ), (ವೇತನ ಶ್ರೇಣಿ ರೂ . 30 ,400 - 51,300 ) ಆಯುಷ್ ಇಲಾಖೆ, ಇವರಿಗೆ 
ಆಯುಷ್ ನಿರ್ದೇಶನಾಲಯ, ಬೆಂಗಳೂರು ಇಲ್ಲಿ ಖಾಲಿಯಿರುವ ವೇತನ ಶ್ರೇಣಿ ರೂ . 36,300 - 53 ,850ರ ಉಪ ನಿರ್ದೇಶಕರು ( ಯುನಾನಿ), ಹುದ್ದೆಗೆ 
ಕೂಡಲೇ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
PR . 1171. 

( ಭಾ . ವೈ . ಪ ಮತ್ತು ಸಮನ್ವಯ ) 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ -1/ 88 /ಎಫ್. ಪಿ. ಪಿ./2002, ಬೆಂಗಳೂರು, ದಿನಾಂಕ: 16.09 .2015. 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ( ಸಂ . ವ್ಯ ) ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
ಉಲ್ಲೇಖ: ಮೊಕದ್ದಮೆ ಸಂಖ್ಯೆ: 22279 /2008ರಲ್ಲಿನ ನ್ಯಾಯಾಲಯದ ಆದೇಶ. 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(1)ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19( 3)( ಎ) ನ್ನು ಓದಿಕೊಂಡಂತೆ ಉಲ್ಲೇಖಿತ ಆದೇಶದಲ್ಲಿ 
ಶ್ರೀ ಎಸ್ . ಮೂರ್ತಿ, ಅಧೀನ ಕಾರ್ಯದರ್ಶಿ , ಇವರಿಗೆ ನ್ಯಾಯಾಲಯವು ದೋಷಮುಕ್ತರನ್ನಾಗಿ ಘೋಷಿಸಿರುವ ಕಾರಣ , ಸದರಿ ಅಧಿಕಾರಿಯವರಿಗೆ 
ದಿನಾಂಕ: 30 .05.2015ರಿಂದ ಪೂರ್ವನ್ವಯವಾಗಿ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 48900 - 1200 - 52500 - 1350 - 60600 - 1500 - 63600ರಲ್ಲಿ 
ಜಂಟಿ ಕಾರ್ಯದರ್ಶಿ ( ಸಂ . ವ್ಯ ) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ವಿಶೇಷ ಮಂಡಳಿಯ ಆದೇಶಾನುಸಾರ 

ನಜೀರ್ ಅಹಮದ್ 
PR . 1172 

ಉಪ ಕಾರ್ಯದರ್ಶಿ 
SC . 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ / ಆ - 1 / 88 / ಎಫ್ . ಪಿ . ಪಿ./ 2002 , ಬೆಂಗಳೂರು, ದಿನಾಂಕ: 16 . 09.2015 . 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ನಿರ್ದೇಶಕರ ( ಸಂಶೋಧನಾ ಮತ್ತು ಉಲ್ಲೇಖನಾ) ಹುದ್ದೆಗೆ ಮುಂಬಡ್ತಿ 

ನೀಡುವ ಬಗ್ಗೆ. 
ಉಲ್ಲೇಖ: ಈ ಸಚಿವಾಲಯದ ಅಧಿಸೂಚನೆ ಸಂಖ್ಯೆ: ಕವಿಸಸ / ಆ -1/88 /ಎಫ್. ಪಿ . ಪಿ./2002 , ದಿನಾಂಕ: 01.06.2015 . 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6 (3) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾಳಿಗಳ ನಿಯಮ 19 (3)( ಎ) ನ್ನು ಓದಿಕೊಂಡಂತೆ ಹಾಗೂ ಶ್ರೀ ಎಸ್. ಮೂರ್ತಿ, 
ಇವರಿಗೆ ಪೂರ್ವಾನ್ವಯವಾಗಿ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡಿರುವ ಪರಿಣಾಮವಾಗಿ ಈ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿ 
ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ಜೇಷ್ಠತೆ ಹಾಗೂ ಮುಂಬಡ್ತಿ ದಿನಾಂಕಗಳನ್ನು ಪುನರಾವಲೋಕನ ಮಾಡಿರುವ ಹಿನ್ನೆಲೆಯಲ್ಲಿ 
ಉಲ್ಲೇಖಿತ ಅಧಿಸೂಚನೆಯ ರೀತ್ಯಾ ಈಗಾಗಲೇ ಜಂಟಿ ಕಾರ್ಯದರ್ಶಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಎಂ . ಕೆ. ವಿಶಾಲಾಕ್ಷಿ, ಇವರಿಗೆ 
ಶ್ರೀ ಎನ್. ಗುಣಶೇಖರನ್, ಇವರ ಸ್ವಯಂ ನಿವೃತ್ತಿಯಿಂದ ತೆರವಾಗಿರುವ ನಿರ್ದೇಶಕರು ಹುದ್ದೆಗೆ ದಿನಾಂಕ: 10.09.2015ರಿಂದ ಜಾರಿಗೆ ಬರುವಂತೆ ವೇತನ 
ಶ್ರೇಣಿ ರೂ . 48900 - 1200 - 52500- 1350 - 60600 - 1500 - 63600ರಲ್ಲಿ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ವಿಶೇಷ ಮಂಡಳಿಯ ಆದೇಶಾನುಸಾರ 

ನಜೀರ್ ಅಹಮದ್ 
PR . 1173 

ಉಪ ಕಾರ್ಯದರ್ಶಿ 
SC .50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೧೭, ೨೦೧೫ 


೪೧೧ 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1 / 267 /ಎಫ್. ಪಿ . ಪಿ./2013, ಬೆಂಗಳೂರು, ದಿನಾಂಕ: 16.09.2015. 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ಕಾರ್ಯದರ್ಶಿ ( ಸಂ . ವ್ಯ ) ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
ಉಲ್ಲೇಖ: ಮೊಕದ್ದಮೆ ಸಂಖ್ಯೆ: 22279/2008ರಲ್ಲಿನ ನ್ಯಾಯಾಲಯದ ಆದೇಶ. 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(11) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 (3)( ಎ) ನ್ನು ಓದಿಕೊಂಡಂತೆ ಉಲ್ಲೇಖಿತ 
ಆದೇಶದಲ್ಲಿ ಶ್ರೀ ಎಸ್. ಮೂರ್ತಿ, ಅಧೀನ ಕಾರ್ಯದರ್ಶಿ , ಇವರಿಗೆ ಮಾನ್ಯ ನ್ಯಾಯಾಲಯವು ದೋಷಮುಕ್ತರನ್ನಾಗಿ ಘೋಷಿಸಿರುವ ಕಾರಣ ಸದರಿ 
ಅಧಿಕಾರಿಯವರಿಗೆ ದಿನಾಂಕ: 25 .08.2012ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಉಪ ಕಾರ್ಯದರ್ಶಿ ( ಸಂ . ) ಹುದ್ದೆಗೆ ವೇತನ ಶ್ರೇಣಿ 
ರೂ . 40050 -1050 - 45300 - 1200 - 52500 -1350 - 56550ರಲ್ಲಿ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ 

ನಜೀರ್ ಅಹಮದ್ 
PR . 1174 

ಉಪ ಕಾರ್ಯದರ್ಶಿ 
SC . 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ / ಆ - 1/ 267 / ಎಫ್ . ಪಿ . ಪಿ ./ 2013 , ಬೆಂಗಳೂರು, ದಿನಾಂಕ: 16.09 .2015 . 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ಕಾರ್ಯದರ್ಶಿ ( ಸಂ . ವ್ಯ ) ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
ಉಲ್ಲೇಖ: ಈ ಸಚಿವಾಲಯದ ಅಧಿಸೂಚನೆ ಸಂಖ್ಯೆ : ಕವಿಸಸ / ಆ - 1 / 13 /ಎಫ್. ಪಿ. ಪಿ.2010 . ದಿನಾಂಕ: 06 .07.2015 . 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(11) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3) ( ಎ) ನ್ನು ಓದಿಕೊಂಡಂತೆ ಹಾಗೂ 
ಶ್ರೀ ಎಸ್. ಮೂರ್ತಿ, ಅಧೀನ ಕಾರ್ಯದರ್ಶಿ , ಇವರಿಗೆ ಪೂರ್ವಾನ್ವಯವಾಗಿ ಉಪ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡಿರುವ ಪರಿಣಾಮವಾಗಿ ಈ 
ಸಚಿವಾಲಯದಲ್ಲಿ ಉಪ ಕಾರ್ಯದರ್ಶಿ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ಜೇಷ್ಠತೆ ಹಾಗೂ ಮುಂಬಡ್ತಿ ದಿನಾಂಕಗಳನ್ನು 
ಪುನರಾವಲೋಕನ ಮಾಡಿರುವ ಹಿನ್ನೆಲೆಯಲ್ಲಿ ಉಲ್ಲೇಖಿತ ಅಧಿಸೂಚನೆಯ ರೀತ್ಯಾ, ಈಗಾಗಲೇ ಉಪ ಕಾರ್ಯದರ್ಶಿ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ . ಎಸ್. ಕುಮಾರಸ್ವಾಮಿ, ಇವರಿಗೆ ದಿನಾಂಕ: 10.09 .2015 ರಿಂದ ಜಾರಿಗೆ ಬರುವಂತೆ ಉಪ ಕಾರ್ಯದರ್ಶಿ ( ಸಂ . ವ್ಯ.) 
ಹುದ್ದೆಗೆ ವೇತನ ಶ್ರೇಣಿ ರೂ . 40050 -1050 - 45300- 1200 - 52500- 1350 - 56550ರಲ್ಲಿ ಸ್ಥಾನಪನ್ನ ಮಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ 

ನಜೀರ್ ಅಹಮದ್ 
PR . 1175 

ಉಪ ಕಾರ್ಯದರ್ಶಿ 
SC . 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ - 1/ 32 / ಉ . ನಿ. ಅ. ಕಾ . ಮುಂ ./2012, ಬೆಂಗಳೂರು, ದಿನಾಂಕ: 22 .09.2015 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(1 ) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ಶಾಖಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಹೆಚ್. ಎಸ್ .ಕಸ್ತೂರಿ, ಇವರಿಗೆ ಹೈದಾರಾಬಾದ್ - ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದಂತೆ 
ನ್ಯಾಯಾಲಯವು ನೀಡುವ ತೀರ್ಪಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 28100 - 700 -28800 -800 -33600 -900 - 39000 
1050 -45300-1200 -50100ರಲ್ಲಿ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ 

ನಜೀರ್ ಅಹಮದ್ 
PR. 1176 

ಉಪ ಕಾರ್ಯದರ್ಶಿ 
SC.50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭ , ೨೦೧೫ 


ಭಾಗ ೨ 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ / ಆ -1/33 / ಸ.ನಿ. ಶಾ... ಮುಂ ./2012, ಬೆಂಗಳೂರು, ದಿನಾಂಕ: 22 .09.2015 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಶಾಖಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ . 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ ( ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6( i) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)( ಎ) ನ್ನು ಓದಿಕೊಂಡಂತೆ ಹಾಗೂ ಕರ್ನಾಟಕ 
ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರಲ್ಲಿನ ಉಪಬಂಧಗಳನ್ನು ಪ್ರಶ್ನಿಸಿ ಸಲ್ಲಿಸಿರುವ 
ರಿಟ್ ಅರ್ಜಿ ಸಂಖ್ಯೆ : 27757 -58 /2015 ( S- RES ) ರಲ್ಲಿ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯವು ನೀಡುವ ಅಂತಿಮ ಆದೇಶಕ್ಕೆ ಅನುಗುಣವಾಗಿ ಪರಿಶೀಲನೆ 
ಮತ್ತು ಮರು ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಈ ಸಚಿವಾಲಯದಲ್ಲಿ ಹಿರಿಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ 
ನೌಕರರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 22800 -600 - 24600 - 700 - 28800 - 800 - 33600 - 900 - 39000 -1050 
43200ರಲ್ಲಿ ಶಾಖಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

1. ಶ್ರೀ ವಿ. ಮುರಳೀಧರ 
2 . ಶ್ರೀಮತಿ ಎಂ . ಎಸ್. ಜಯಶೀಲ 

ಸಭಾಧ್ಯಕ್ಷರ ಆದೇಶಾನುಸಾರ 

ನಜೀರ್ ಅಹಮದ್ 
PR . 1177 

ಉಪ ಕಾರ್ಯದರ್ಶಿ 
SC. 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಐಟಿಡಿ 42 ಡಿಐಎಸ್ 2014 , ಬೆಂಗಳೂರು, ದಿನಾಂಕ: 15 .09 . 2015 . 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದ ಈ ಕೆಳಕಂಡ ಸೀನಿಯರ್ ಪ್ರೋಗ್ರಾಮರ್ ಗಳಿಗೆ ವೇತನ ಶ್ರೇಣಿ 
ರೂ . 36300 -900 -39000 -1050 - 45300 -1200 52500 - 1350 - 53850 ರ ಸಿಸ್ಟಮ್ ಅನಾಲಿಸ್ಟ್ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ನೇಮಿಸಲಾಗಿದೆ. 


ನೌಕರರ ಹೆಸರು ಮತ್ತು ಹುದ್ದೆ 

ಸಿಸ್ಟಮ್ ಅನಾಲಿಸ್ಟ್ ಹುದ್ದೆಗೆ ಮುಂಬಡ್ತಿ ನೀಡಿ ನೇಮಿಸಲಾದ ಸ್ಥಳ 
ಸಂ . 
ಶ್ರೀ ಶಿವಕುಮಾರ್ ತಳವಾರ್ 

ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದಲ್ಲಿರುವ ಖಾಲಿ ಹುದ್ದೆಗೆ. 
ಸೀನಿಯರ್ ಪ್ರೋಗ್ರಾಮರ್, 
ಶ್ರೀಮತಿ ಚಂಪಾ. ಈ 

ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದಲ್ಲಿರುವ ಖಾಲಿ ಹುದ್ದೆಗೆ. 
ಸೀನಿಯರ್ ಪ್ರೋಗ್ರಾಮರ್, 

ಮೇಲ್ಕಂಡ ಅಧಿಕಾರಿಗಳು ಸ್ಥಳ ನಿಯುಕ್ತಿಗೊಳಿಸಿದ ಸ್ಥಳಕ್ಕೆ ಕಾರ್ಯವರದಿ ಮಾಡಿಕೊಂಡ ಕೂಡಲೇ ಸಿ. ಟಿ.ಸಿ. ಪ್ರತಿಯನ್ನು ಸಂಬಂಧಿಸಿದವರಿಗೆ 
ಕಳುಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿದ್ರಾಮಪ್ಪ ಹ ತಳವಾರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR 1178 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ . 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 74 ಪೊಸಿಪ 2015 , ಬೆಂಗಳೂರು, ದಿನಾಂಕ: 18 - 09 -2015 

ಭಾಗ- I 
ಕೆಎಸ್‌ಆರ್‌ಪಿ ಯ ಈ ಕೆಳಕಂಡ ಸ್ಪೆಷಲ್ ಆರ್‌ಪಿಐ ರವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 32ರಡಿಯಲ್ಲಿ ವೇತನ 
ಶ್ರೇಣಿ ರೂ . 28,100 -50,100ರ ಸಹಾಯಕ ಕಮಾಂಡೆಂಟ್ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಅಧಿಕಾರಿಗಳ ಹೆಸರು 

ಸಹಾಯಕ ಕಮಾಂಡೆಂಟ್ ಹುದ್ದೆಯ ಸ್ವತಂತ್ರ 
ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀಯುತರುಗಳು) 

ಪ್ರಭಾರದಲ್ಲಿರಿಸಿ ನಿಯುಕ್ತಿಗೊಳಿಸಲಾದ ಸ್ಥಳ 
ಡಿ. ನಾಗರಾಜು 5ನೇ ಪಡೆ ಕೆಎಸ್‌ಆರ್‌ಪಿ, ಮೈಸೂರು 

5ನೇ ಪಡೆ, ಕೆಎಸ್‌ಆರ್‌ಪಿ , ಮೈಸೂರು. 
2 | ನಟರಾಜ ಸಿ. ಓ . 8ನೇ ಪಡೆ, ಕೆಎಸ್‌ಆರ್‌ಪಿ , ಶಿವಮೊಗ್ಗ. 

8ನೇ ಪಡೆ, ಕೆಎಸ್‌ಆರ್‌ಪಿ , ಶಿವಮೊಗ್ಗ, 


*)2|-|N 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭, ೨೦೧೫ 


ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


ಅಧಿಕಾರಿಗಳ ಹೆಸರು 

ಶ್ರೀಯುತರುಗಳು) 
ಗಣೇಶ್ ಎಂ . ಕೆ. 


ಸಹಾಯಕ ಕಮಾಂಡೆಂಟ್ ಹುದ್ದೆಯ ಸ್ವತಂತ್ರ 

ಪ್ರಭಾರದಲ್ಲಿರಿಸಿ ನಿಯುಕ್ತಿಗೊಳಿಸಲಾದ ಸ್ಥಳ 
3ನೇ ಪಡೆ ಕೆಎಸ್‌ಆರ್‌ಪಿ ಬೆಂಗಳೂರು. 
ರಾಜ್ಯ ಗುಪ್ತವಾರ್ತೆ 
ಐಆರ್‌ಬಿ, ಮುನಿರಾಬಾದ್. 


ಸಬ್ಸಿಡರಿ ಇಂಟಲಿಜನ್ಸ್ ಬ್ಯೂರೋ ( ಎಸ್.ಐ.ಬಿ.), ಬೆಂಗಳೂರು. 
ರಾಜ್ಯ ಗುಪ್ತವಾರ್ತೆ 
9ನೇ ಪಡೆ, ಕೆಎಸ್‌ಆರ್‌ಪಿ , ಬೆಂಗಳೂರು. 


| ತಮ್ಮಯ್ಯ ಸಿ. ಎಂ . 
ನಾಗರಾಜು ಹೆಚ್. ಸಿ 


ಸಹದೇವನ್ ಎಂ . ಯು . 


5ನೇ ಪಡೆ, ಕೆಎಸ್‌ಆರ್‌ಪಿ, ಮೈಸೂರು. 


11ನೇ ಪಡೆ, ಕೆಎಸ್‌ಆರ್‌ಪಿ ಹಾಸನ. 


5ನೇ ಪಡೆ, ಕೆಎಸ್‌ಆರ್‌ಪಿ , ಮೈಸೂರು. 


7ನೇ ಪಡೆ, ಕೆಎಸ್‌ಆರ್‌ಪಿ ಮಂಗಳೂರು. 


ಸತ್ಯನಾರಾಯಣ ಹೆಚ್ . 
ಧರಪ್ಪನವರ್ ಎಸ್. ಬಿ. 


2ನೇ ಪಡೆ, ಕೆಎಸ್ ಆರ್ ಪಿ, ಬೆಳಗಾವಿ . 


10ನೇ ಪಡೆ, ಕೆಎಸ್ ಆರ್‌ಪಿ ಶಿಗ್ಗಾಂವಿ. 


ಪರಶುರಾಮಯ್ಯ 9ನೇ ಪಡೆ, ಕೆಎಸ್‌ಆರ್‌ಪಿ, ಬೆಂಗಳೂರು. 

9ನೇ ಪಡೆ, ಕೆಎಸ್‌ಆರ್‌ಪಿ ಬೆಂಗಳೂರು. 
| ಜೆ. ರೂಪೇಶ್ 7ನೇ ಪಡೆ, ಕೆಎಸ್‌ಆರ್‌ಪಿ , ಮಂಗಳೂರು. 

9ನೇ ಪಡೆ, ಕೆಎಸ್‌ಆರ್‌ಪಿ, ಬೆಂಗಳೂರು. 
ಎಸ್ . ಆಂಜನೇಯಲು 8ನೇ ಪಡೆ, ಕೆಎಸ್‌ಆರ್‌ಪಿ , ಶಿವಮೊಗ್ಗ. 

11ನೇ ಪಡೆ, ಕೆಎಸ್‌ಆರ್‌ಪಿ , ಹಾಸನ. 
ಶ್ರೀ ಸಿ. ಜಯರಾಮ , ಸಹಾಯಕ ಕಮಾಂಡೆಂಟ್ , 7ನೇ ಪಡೆ , ಕೆಎಸ್‌ಆರ್‌ಪಿ , ಮಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ 5ನೇ ಪಡೆ, ಕೆಎಸ್‌ಆರ್‌ಪಿ, ಮೈಸೂರು ಇಲ್ಲಿನ ಸಹಾಯಕ ಕಮಾಂಡೆಂಟ್ ಹುದ್ದೆಗೆ ವರ್ಗಾಯಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜೆ. ಡಿ. ಮಧುಚಂದ್ರ ತೇಜಸ್ವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 1179 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಎ) 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 247 ಸಮನ್ವಯ 2015 , ಬೆಂಗಳೂರು, ದಿನಾಂಕ: 22.09 .2015. 
ಶ್ರೀ ಟಿ.ಹೆಚ್. ಎಂ . ಕುಮಾರ್, ಭಾ . ಆ.ಸೇ , ವ್ಯವಸ್ಥಾಪಕ ನಿರ್ದೇಶಕರು, ಪಿಸಿಕೆಎಲ್ ಇವರ ತರಬೇತಿಯ ಅವಧಿಯಲ್ಲಿ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಇಎನ್ 247 ಸಮನ್ವಯ 2015 ದಿನಾಂಕ: 08 . 09 .2015 ರನ್ವಯ ಶ್ರೀ ಸುರೇಶ್ ಬಾಬು, ಮುಖ್ಯ ಅಭಿಯಂತರರು ( ವಿ )/ ಹೆಚ್ಚುವರಿ ನಿರ್ದೇಶಕರು 
( ಯೋಜನೆ), ಪಿಸಿಕೆಎಲ್ ಇವರನ್ನು ಪಿಸಿಕೆಎಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಪ್ರಭಾರದಲ್ಲಿರಿಸಿ ಆದೇಶಿಸಲಾಗಿದೆ. 
- ಸದರಿ ಅಧಿಸೂಚನೆಯನ್ನು ಮುಂದುವರೆಸುತ್ತಾ, ಪಿಸಿಕೆಎಲ್ ಸಂಸ್ಥೆಯ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷ್ನ ಆರ್ಟಿಕಲ್ 93 ( ಎ) ಮತ್ತು ( ಬಿ) ರಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಸುರೇಶ್ ಬಾಬು, ಹೆಚ್ಚುವರಿ 
ನಿರ್ದೇಶಕರು (ಯೋಜನೆ), ಪಿಸಿಕೆಎಲ್, ಇವರು ಸದರಿ ಪಿಸಿಕೆಎಲ್ ಸಂಸ್ಥೆಯ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕರು ಹುದ್ದೆಯನ್ನು ಇರುವವರೆಗೆ ಪಿಸಿಕೆಎಲ್ 
ಸಂಸ್ಥೆಯ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರುನ್ನಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎ. ಎ . ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1180 

ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 250 ಸಮನ್ವಯ 2015, ಬೆಂಗಳೂರು, ದಿನಾಂಕ: 09.09.2015. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 62 ಎಸ್ಎಫ್ ಪಿ 2015 ದಿನಾಂಕ: 05 .09.2015ರಲ್ಲಿ ಶ್ರೀ ಅಜಯ್ ಮಿಶ್ರಾ, ಐ .ಎಫ್.ಎಸ್., 
ಇವರನ್ನು ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಕರ್ನಾಟಕ ವಿದ್ಯುತ್ ಪ್ರಕರಣ ನಿಗಮ ನಿಯಮಿತ, ಬೆಂಗಳೂರು ಈ ಹುದ್ದೆಗೆ ನೇಮಕ 
ಮಾಡಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರಂತೆ, ಶ್ರೀ ಅಜಯ್ ಮಿಶ್ರಾ, ಐ .ಎಫ್.ಎಸ್., ಇವರನ್ನು ಕರ್ನಾಟಕ 
ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ.ಎನ್. ಯಡ್ರಾವಿ 

ಸರ್ಕಾರದ ಉಪ ಕಾರ್ಯದರ್ಶಿ 
PR , 1184 

ಇಂಧನ ಇಲಾಖೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭ , ೨೦೧೫ 


ಭಾಗ ೨ 


PR, 1186 


ಸಾರಿಗೆ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಸಾರಿ 24 ವಾಈಸೇ 2015, ಬೆಂಗಳೂರು, ದಿನಾಂಕ: 4.09.2015. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಾರಿಇ 24 ವಾಡಸೇ 2015 , ದಿನಾಂಕ: 04. 09 .2015ರ ಅಧಿಸೂಚನೆಯಲ್ಲಿನ 8ನೇ ಸಾಲಿನಲ್ಲಿರುವ 
“ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಎಂಬುದರ ಬದಲಾಗಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಎಂದು 
ಓದಿಕೊಳ್ಳತಕ್ಕದ್ದು , ಅಧಿಸೂಚನೆಯ ಉಳಿದ ಅಂಶಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಬೀರೇಶ್ 
PR . 1185 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC . 25 

ಸಾರಿಗೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 56 ಸೇಉನ್ಯಾ 2015, ಬೆಂಗಳೂರು, ದಿನಾಂಕ: 26.08.2015. 
ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ಜನರಲ್ ಇವರ ಪತ್ರ ಸಂಖ್ಯೆ: ಜಿಒಬಿ (1) 1/2015 ದಿನಾಂಕ: 14 .08. 2015 ರಲ್ಲಿ ಕೋರಿರುವಂತೆ 
ಅಧ್ಯಕ್ಷಾಧಿಕಾರಿ, ಪ್ರಧಾನ ನ್ಯಾಯಾಧೀಶರ ನ್ಯಾಯಾಲಯ , ಕೌಟುಂಬಿಕ ನ್ಯಾಯಾಲಯ , ಮೈಸೂರು ಇವರನ್ನು ಅಧ್ಯಕ್ಷಾಧಿಕಾರಿ , ಕೈಗಾರಿಕಾ ನ್ಯಾಯ ಮಂಡಳಿ, 
ಮೈಸೂರು ( ಖಾಲಿ ಹುದ್ದೆ ) ಹುದ್ದೆಗೆ ದಿನಾಂಕ: 30.05. 2015 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 66 ರನ್ವಯ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ : ಗೀತಾ ಎಲ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 161 ಎಲ್‌ಸಿಎಲ್ 2015 , ಬೆಂಗಳೂರು, ದಿನಾಂಕ : 09.09.2015. 
ನೋಟರಿ ಅಧಿನಿಯಮ , 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ವಿಶ್ವನಾಥ ರೆಡ್ಡಿ, 
ವಕೀಲರು, ಹೌಸ್ ನಂ . ಹೆಚ್. ಎಲ್. - 57 ನಿಜಲಿಂಗಪ್ಪ ಕಾಲೋನಿ, ವಾಟರ್ ಟ್ಯಾಂಕ್ ಲೈನ್ , ರಾಯಚೂರು ಜಿಲ್ಲೆ, ಇವರನ್ನು ವೃತ್ತಿ ಪ್ರಮಾಣ ಪತ್ರ 
ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 ( ಐದು) ವರ್ಷಗಳ ಅವಧಿಗೆ ರಾಯಚೂರು ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ 
ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 ನ್ಯಾಯ ಪರಿಪಾಲನೆ - 501 - 0 - ಇತರೆ ಸ್ವೀಕೃತಿಗಳು - 06 - ಇತರೆ 
ಬಾಬ್ಬುಗಳಿಗೆ (0070 -01-501-0 - 06 ) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000.00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಯೀದಾ ಬಾನು 
PR . 1187 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC . 25 

ಕಾನೂನು ಇಲಾಖೆ ( ಆಡಳಿತ -2) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 130 ಎಲ್‌ಸಿಎಲ್ 2015 , ಬೆಂಗಳೂರು, ದಿನಾಂಕ: 03.09 .2015 . 
ನೋಟರಿ ಅಧಿನಿಯಮ , 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಮಂಜುನಾಥ 
ಕೊಪ್ಪರಸಿಕೊಪ್ಪ, ವಕೀಲರು ರೆಸಿಡೆನ್ಸ್‌ ಆಫ್ , ಪೋಸ್ಟ್ ಆಫ್ ಮುದೂರ, (ಅಜಗುಂಡಿಕೊಪ್ಪ) ಹಾನಗಲ್ ಕಂದಾಯ ತಾಲ್ಲುಕು, ಹಾವೇರಿ ಜಿಲ್ಲೆ - 581104 , 
ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಹಾನಗಲ್ ಕಂದಾಯ ತಾಲ್ಲೂಕಿನಲ್ಲಿ 
ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು -01 ನ್ಯಾಯ ಪರಿಪಾಲನೆ-501- 0 - ಇತರೆ ಸ್ವೀಕೃತಿಗಳು - 06 - ಇತರೆ 
ಬಾಬ್ಬುಗಳಿಗೆ (0070 - 01 - 501 - 0 - 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000.00 ( ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭ , ೨೦೧೫ 


೪೧೫ 


ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಯೀದಾ ಬಾನು 
PR. 1188 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC .25 

ಕಾನೂನು ಇಲಾಖೆ ( ಆಡಳಿತ - 2) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 409 ಎಲ್‌ಸಿಎಲ್ 2014 , ಬೆಂಗಳೂರು, ದಿನಾಂಕ: 25.08.2015. 
ನೋಟರಿ ಅಧಿನಿಯಮ , 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8 (1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಬಸವಂತಪ್ಪ 
ಗೌರಪುರ, ಹಿರೇಹಳ್ಳಿ, ತಾಲ್ಲೂಕು: ಬ್ಯಾಡಗಿ, ಹಾವೇರಿ ಜಿಲ್ಲೆ, ಹಾವೇರಿ- 581120 , ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ 
ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಬ್ಯಾಡಗಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ , ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 ನ್ಯಾಯ ಪರಿಪಾಲನೆ -501 - 0 - ಇತರೆ ಸ್ವೀಕೃತಿಗಳು - 06 - ಇತರೆ 
ಬಾಬ್ಬುಗಳಿಗೆ ( 0070 -01- 501-0 -06 ) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000.00 ( ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಯೀದಾ ಬಾನು 
PR . 1189 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC . 25 

ಕಾನೂನು ಇಲಾಖೆ ( ಆಡಳಿತ - 2) 
ಕಾನೂನು ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಲಾ 137 ಎಲ್‌ಸಿಎಲ್ 2015, ಬೆಂಗಳೂರು, ದಿನಾಂಕ: 25.08.2015, 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಮಹಮ್ಮದ್ 
ಪವಾಜ ಕೆ. ಹಾಜಿ ಹೌಸ್, ಕನಕಮಜಲ್ಕು ತಾಲ್ಲೂಕು: ಸುಳ್ಯ , ದಕ್ಷಿಣ ಕನ್ನಡ- 574223, ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ 
ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 


ಸದರಿ , ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು -01 ನ್ಯಾಯ ಪರಿಪಾಲನೆ -501 - 0- ಇತರೆ ಸ್ವೀಕೃತಿಗಳು -06 - ಇತರೆ 
ಬಾಬ್ಬುಗಳಿಗೆ (0070 -01 -5010- 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000. 00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಯೀದಾ ಬಾನು 
PR . 1190 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC . 25 

ಕಾನೂನು ಇಲಾಖೆ ( ಆಡಳಿತ - 2 ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 101 ಎಲ್ಎಡಿ 2014 , ಬೆಂಗಳೂರು, ದಿನಾಂಕ: 04. 09 .2015. 
ಶ್ರೀ ಪಿ. ನಾಗೇಶ್, ಅಪರ ಸರ್ಕಾರಿ ವಕೀಲರು, ಚಿಕ್ಕಬಳ್ಳಾಪುರ ಜಿಲ್ಲೆ - ಇವರ ಅಧಿಕಾರದ ಅವಧಿಯು ಮುಕ್ತಾಯವಾಗಿರುವ ಹಿನ್ನಲೆಯಲ್ಲಿ 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26 ( 2 ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎಲ್ , ದೇವರಾಜ, ವಕೀಲರು, C /o ಚಿಕ್ಕೀರಪ್ಪ ಬಿಲ್ಲಿಂಗ್ ಹತ್ತಿರ, ಪ್ರಶಾಂತ್ ಬಾಲ ಮಂದಿರ, 


೪೧೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೧೫ 


ಭಾಗ ೨ 


ನಾರ್ತ್ ಎಕ್ಸಟೆನ್ಸನ್ , ಬೊಮ್ಮನಹಳ್ಳಿ ವಿಲೇಜ್, ಶ್ರೀರಾಮಪುರ ಪೋಸ್ಟ್, ಚಿಕ್ಕಬಳ್ಳಾಪುರ ತಾಲ್ಲೂಕು ಇವರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಪರ ಸರ್ಕಾರಿ 
ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯೀದಾ ಬಾನು 
PR . 1191 

ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc.25 

ಕಾನೂನು ಇಲಾಖೆ ( ಆಡಳಿತ - 2) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 28 ಎಲ್ ಎಡಿ 2014, ಬೆಂಗಳೂರು, ದಿನಾಂಕ: 27.08.2015 . 
ಶ್ರೀ ನವೀನ್ ಚಂದ್ರ ಶೆಟ್ಟಿ , ಎರಡನೇ ಅಪರ ಜಿಲ್ಲಾ ಸರ್ಕಾರಿ ವಕೀಲರು ಬೆಂಗಳೂರು ನಗರ - ಇವರ ಅಧಿಕಾರದ ಅವಧಿಯು 
ಮುಕ್ತಾಯವಾಗಿರುವ ಹಿನ್ನಲೆಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26 (2) 
ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಮುಖಾರ್ ಅಹಮದ್ ಖಾನ್ , ವಕೀಲರು, ನಂ : 23 , 
1ನೇ ಮೈನ್, 5ನೇ ಕ್ರಾಸ್ , ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ತಿರ, ಲಾಲ್ ಜಿ ನಗರ, ಬೆಂಗಳೂರು- 560030, ಇವರನ್ನು ಬೆಂಗಳೂರು ನಗರ ಜಿಲ್ಲೆಯ ಎರಡನೇ 
ಅಪರ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಯೀದಾ ಬಾನು 
PR 1192 

ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc. 25 

ಕಾನೂನು ಇಲಾಖೆ ( ಆಡಳಿತ - 2) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 132 ಎಲ್‌ಸಿಎಲ್ 2015 , ಬೆಂಗಳೂರು, ದಿನಾಂಕ : 07 . 09.2015. 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ಭೋಸ್ಥೆ ಬಾಪುರಾವ ನಾನಾರಾವ, ವಕೀಲರು, ವೆಟರರ್ನರಿ ಆಸ್ಪತ್ರೆ ಹತ್ತಿರ, ದಂಡಾಪೂರ ಬೀದಿ, ನರಗುಂದ ತಾಲ್ಲೂಕು, ಗದಗ - 582207. ಇವರನ್ನು ವೃತ್ತಿ 
ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 ( ಐದು) ವರ್ಷಗಳ ಅವಧಿಗೆ ನರಗುಂದ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ 
ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

- ಸದರಿ , ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 ನ್ಯಾಯ ಪರಿಪಾಲನೆ- 501 - 0 - ಇತರೆ ಸ್ವೀಕೃತಿಗಳು - 06 - ಇತರೆ 
ಬಾಬ್ಬುಗಳಿಗೆ ( 0070 - 01 - 5010- 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000.00 ( ಒಂದು ಸಾವಿರಗಳು ಮಾತ್ರ ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಯೀದಾ ಬಾನು 
PR, 1193 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC.25 

ಕಾನೂನು ಇಲಾಖೆ ( ಆಡಳಿತ - 2 ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 158 ಎಲ್ ಎಜಿ 2013 , ಬೆಂಗಳೂರು, ದಿನಾಂಕ: 10.09.2015 . 
ಶ್ರೀ ಕೆ.ವಿ. ವೆಂಕಟೇಶ್ ಗೌಡ, ಅಪರ ಸರ್ಕಾರಿ ವಕೀಲರು, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ, - ಇವರ ಅಧಿಕಾರದ ಅವಧಿಯು ಗರಿಷ್ಠ 
ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26 (2 ) 
ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀಮತಿ ಉಮಾ.ಎಲ್, ವಕೀಲರು, ತೈಲೂರು ಗ್ರಾಮ , 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭ , ೨೦೧೫ 


೪೧೭ 


ಆತಗೂರು ಹೋಬಳಿ , ಮದ್ದೂರು ತಾಲ್ಲೂಕು ಇವರನ್ನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ 
ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯೀದಾ ಬಾನು 
PR . 1194 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC . 25 

ಕಾನೂನು ಇಲಾಖೆ ( ಆಡಳಿತ - 2 ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 271 ಎಲ್‌ಸಿಎಲ್ 2014, ಬೆಂಗಳೂರು, ದಿನಾಂಕ: 07. 09 . 2015 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಆರ್. 
ಓಬಯ್ಯ , ಬುಳ್ಳನಹಳ್ಳಿ ರಸ್ತೆ ಮಾಚಿಕೆರೆ, ಜಗಳೂರು ತಾಲ್ಲೂಕು, ದಾವಣಗೆರೆ ಜಿಲ್ಲೆ -577 528 ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ 
ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಜಗಳೂರು ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 ನ್ಯಾಯ ಪರಿಪಾಲನೆ -501 - 0 - ಇತರೆ ಸ್ವೀಕೃತಿಗಳು - 06 - ಇತರೆ 
ಬಾಬುಗಳಿಗೆ ( 0070 - 01 -5010- 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000.00 ( ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಯೀದಾ ಬಾನು 
PR . 1195 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC. 25 

ಕಾನೂನು ಇಲಾಖೆ ( ಆಡಳಿತ - 2 ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 118 ಎಲ್ ಸಿಎಲ್ 2015, ಬೆಂಗಳೂರು, ದಿನಾಂಕ: 18. 09 .2015 
ನೋಟರಿ ಅಧಿನಿಯಮ , 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಪೂವಯ್ಯ , ಬಿ. 
ಚಾರ್ಮಣ್ಣ, ವಕೀಲರು, ಪಾಚಿ ಕಾಟೇಜ್, ಮನ್ಸ್ ಕಾಂಪೋಂಡ್, ಮಡಿಕೇರಿ ತಾಲ್ಲೂಕು, ಕೊಡಗು ಜಿಲ್ಲೆ -571201, ಇವರನ್ನು ವೃತ್ತಿ ಪ್ರಮಾಣ ಪತ್ರ 
ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 ( ಐದು) ವರ್ಷಗಳ ಅವಧಿಗೆ ಮಡಿಕೇರಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ 
ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು- 01 ನ್ಯಾಯ ಪರಿಪಾಲನೆ -501- 0 - ಇತರೆ ಸ್ವೀಕೃತಿಗಳು - 06 - ಇತರೆ 
ಬಾಬ್ಬುಗಳಿಗೆ ( 0070 - 01 - 5010- 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000.00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯೀದಾ ಬಾನು 
PR . 1196 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC.25 

ಕಾನೂನು ಇಲಾಖೆ ( ಆಡಳಿತ - 2) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 75 ಎಲ್ಎಡಿ 2014 , ಬೆಂಗಳೂರು, ದಿನಾಂಕ: 15 .09.2015 
ಶ್ರೀ ಕೇಶವ ಗಣಪತಿ ಹೆಗಡೆ, ಅಪರ ಸರ್ಕಾರಿ ವಕೀಲರು, ಹಿರಿಯ ಶ್ರೇಣಿ ನ್ಯಾಯಾಲಯ , ಶಿರಸಿ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ, - ಇವರ 
ಅಧಿಕಾರದ ಅವಧಿಯು ಕೆ.ಎಲ್. ಓ ನಿಯಮ 5 (4) ರನ್ವಯ ಗರಿಷ್ಠ ಅವಧಿ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಸದರಿಯವರನ್ನು ಅಪರ ಸರ್ಕಾರಿ ಹುದ್ದೆಯ 
ಕರ್ತವ್ಯಕ್ಕೆ ಒಂದು ದಿವಸ ವಿರಾಮ ನೀಡಲಾಗಿದೆ. 

ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26( 2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 


೪೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭ , ೨೦೧೫ 


ಭಾಗ ೨ 


ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಕೇಶವ ಗಣಪತಿ ಹೆಗಡೆ, ವಕೀಲರು, ಶಿಂಗನಮನೆ, ಬಾಳೆಗದ್ದೆ ಪೋಸ್ಟ್, ಶಿರಸಿ 
ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ ಇವರನ್ನು ಶಿರಸಿ ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯೀದಾ ಬಾನು 
PR . 1197 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC . 25 

ಕಾನೂನು ಇಲಾಖೆ ( ಆಡಳಿತ - 2) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 98 ಎಲ್ ಎಡಿ 2015 , ಬೆಂಗಳೂರು, ದಿನಾಂಕ: 18.09.2015 
ಕರ್ನಾಟಕ ಕಾನೂನು ಅಧಿಕಾರಿಗಳ ( ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು , 1977ರ ನಿಯಮ 26 (2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎನ್. ಶ್ರೀಧರನ್ ನಾಯರ್, ವಕೀಲರು, ಸ್ವಯಂಬಹು , ಮಾನ್ಸ್ ಕಾಂಪೌಂಡ್ 
ಹತ್ತಿರ , ಮಡಿಕೇರಿ ಟೌನ್ ಮತ್ತು ಪೋಸ್ಟ್, ಕೊಡಗು ಜಿಲ್ಲೆ ಇವರನ್ನು ಕೊಡಗು ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯೀದಾ ಬಾನು 
PR. 1198 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾನೂನು ಇಲಾಖೆ ( ಆಡಳಿತ -2 ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 148 ಎಲ್ ಸಿಎಲ್ 2015 , ಬೆಂಗಳೂರು, ದಿನಾಂಕ: 08.09 .2015 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8 (1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ಸೂರ್ಯನಾರಾಯಣ ರೆಡ್ಡಿ ಡಿ. ಎನ್, ವಕೀಲರು, ಮನೆ ನಂ : 22 /1 ಹಳೇ ಕೋರ್ಟ್ ರಸ್ತೆ, ೨ನೇ ವಾರ್ಡ್, ಬಾಗೇಪಲ್ಲಿ ಟೌನ್ ಬಾಗೇಪಲ್ಲಿ ತಾಲ್ಲೂಕು, 
ಚಿಕ್ಕಬಳ್ಳಾಪುರ ಜಿಲ್ಲೆ 561207, ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಬಾಗೇಪಲ್ಲಿ 
ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು- 01 ನ್ಯಾಯ ಪರಿಪಾಲನೆ -501- 0 - ಇತರೆ ಸ್ವೀಕೃತಿಗಳು -06- ಇತರೆ 
ಬಾಬ್ಬುಗಳಿಗೆ (0070 - 01 -5010- 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000.00 ( ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


SC. 25 


ಸಯೀದಾ ಬಾನು 


PR . 1199 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC . 25 

ಕಾನೂನು ಇಲಾಖೆ ( ಆಡಳಿತ- 2) 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 152 ಸಮನ್ವಯ 2015 , ಬೆಂಗಳೂರು, ದಿನಾಂಕ: 21 . 09 .2015. 
ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ 
ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 23 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈಗಾಗಲೇ ಈ ಕೆಳಕಂಡ 
ಅಧಿಕಾರಿಗಳನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಅವರ ಹೆಸರಿನ ಮುಂದೆ 
ಸೂಚಿಸಿದ ಅಧಿಸೂಚನೆಗಳಲ್ಲಿ ನೇಮಕ ಮಾಡಲಾಗಿರುತ್ತದೆ. 
ಕ್ರ. ಸಂ . ಅಧಿಕಾರಿಯ ಹೆಸರು ಮತ್ತು ಪದನಾಮ 

ನೇಮಕ ಮಾಡಲಾದ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ 
| ಶ್ರೀ ಡಿ.ಎನ್. ನರಸಿಂಹ ರಾಜು, ಭಾ . ಆ. ಸೇ . ಮಾನ್ಯ ಮುಖ್ಯಮಂತ್ರಿಯವರ | ಇಎನ್ 96 ಸಮನ್ವಯ 2013, ದಿ : 21.05. 2013 
ಅಪರ ಮುಖ್ಯ ಕಾರ್ಯದರ್ಶಿ , ಮುಖ್ಯಮಂತ್ರಿಯವರ ಸಚಿವಾಲಯ , 
ಶ್ರೀ ಪಿ. ರವಿಕುಮಾರ್ , ಭಾ .ಆ. ಸೇ ., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಇಎನ್ 60 ಸಮನ್ವಯ 2014 ದಿ: 10 .02 .2014 
ಇಂಧನ ಇಲಾಖೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೭, ೨೦೧೫ 


೪೧೯ 


ಕ್ರ. ಸಂ . ಅಧಿಕಾರಿಯ ಹೆಸರು ಮತ್ತು ಪದನಾಮ 

ನೇಮಕ ಮಾಡಲಾದ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ 
ಶ್ರೀ ಪಿ. ಬಿ.ರಾಮಮೂರ್ತಿ, ಭಾ . ಆ. ಸೇ ., ಅಪರ ಮುಖ್ಯ ಕಾರ್ಯದರ್ಶಿ , ಇಎನ್ 368 ಸಮನ್ವಯ 2014 ದಿ: 22.09 .2014 
ಜಲಸಂಪನ್ಮೂಲ ಇಲಾಖೆ . 
ಶ್ರೀ ಐ .ಎಸ್ .ಎನ್ . ಪ್ರಸಾದ್ , ಭಾ . ಆ. ಸೇ ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, | ಇಎನ್ 253 ಸಮನ್ವಯ 2013 ದಿ: 06.09 .2013 

ಆರ್ಥಿಕ ಇಲಾಖೆ. 
5 | ಶ್ರೀ ಜಾವೇದ್ ಆಖಿರ್, ಭಾ . ಆ. ಸೇ ., ವ್ಯವಸ್ಥಾಪಕ ನಿರ್ದೇಶಕರು , ಕೆಪಿಟಿಸಿಎಲ್. | ಇಎನ್ 159 ಸಮನ್ವಯ 2015 ದಿ : 27.05.2015 
6 .| ಶ್ರೀಮತಿ ಸುಮಾ ವಸಂತ್, ಮಾಜಿ ಸಚಿವರು, ಕೊಡಗು ಜಿಲ್ಲೆ , ಮಡಿಕೇರಿ. | ಇಎನ್ 434 ಸಮನ್ವಯ 2015 ದಿ : 29 .06.2015 

ಕಂಪನಿ ಕಾಯ್ದೆ 2013ರ ಪರಿಚ್ಛೇದ 149 , ಉಪ ಪರಿಚ್ಛೇದ 6, ಖಂಡ ( ಅ). ರ ಪ್ರಕಾರ ನಿರ್ದೇಶಕರ ಮಂಡಳಿಯಲ್ಲಿ ಸ್ವತಂತ್ರ ನಿರ್ದೇಶಕರು 
(Independent Director) ಗಳನ್ನು ನೇಮಕ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಲಾಗಿದೆ. ಸದರಿ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ವಿದ್ಯುತ್ 
ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ಈ ಕೆಳಕಂಡ ನಿರ್ದೇಶಕರುಗಳನ್ನು ಸ್ವತಂತ್ರ ನಿರ್ದೇಶಕರು ಗಳಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪದನಾಮ 

ಸ್ವತಂತ್ರ ನಿರ್ದೇಶಕರನ್ನಾಗಿ ನೇಮಕ 
ಸಂಖ್ಯೆ 

ಮಾಡಲಾದ ಇಲಾಖೆ/ ನಿಗಮ 
ಶ್ರೀ ಡಿ. ಎನ್. ನರಸಿಂಹ ರಾಜು , ಭಾ . ಆ. ಸೇ ., ಮಾನ್ಯ ಮುಖ್ಯಮಂತ್ರಿಯವರ ಅಪರ ಮುಖ್ಯ 
ಕಾರ್ಯದರ್ಶಿ, ಮುಖ್ಯಮಂತ್ರಿಯವರ ಸಚಿವಾಲಯ, 
ಶ್ರೀ ಪಿ . ರವಿಕುಮಾರ್, ಭಾ . ಆ. ಸೇ ., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಇಂಧನ ಇಲಾಖೆ. 

ಕರ್ನಾಟಕ ವಿದ್ಯುತ್ ನಿಗಮ 
3 ಶ್ರೀ ಪಿ. ಬಿ.ರಾಮಮೂರ್ತಿ, ಭಾ . ಆ. ಸೇ ., ಅಪರ ಮುಖ್ಯ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. 

ನಿಯಮಿತ 
ಶ್ರೀ ಐ .ಎಸ್.ಎನ್. ಪ್ರಸಾದ್, ಭಾ . ಆ. ಸೇ ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ. 
ಶ್ರೀ ಜಾವೇದ್ ಆಖರ್, ಭಾ . ಆ. ಸೇ ., ವ್ಯವಸ್ಥಾಪಕ ನಿರ್ದೇಶಕರು, ಕೆಪಿಟಿಸಿಎಲ್. 
ಶ್ರೀಮತಿ ಸುಮಾ ವಸಂತ್, ಮಾಜಿ ಸಚಿವರು, ಕೊಡಗು ಜಿಲ್ಲೆ, ಮಡಿಕೇರಿ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ. ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR , 1181 

ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 152 ಸಮನ್ವಯ 2015 , ಬೆಂಗಳೂರು, ದಿನಾಂಕ: 11 . 09 .2015 
ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ 
ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈಗಾಗಲೇ 
ಈ ಕೆಳಕಂಡ ಅಧಿಕಾರಿಗಳನ್ನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ 
ಅವರ ಹೆಸರಿನ ಮುಂದೆ ಸೂಚಿಸಿದ ಅಧಿಸೂಚನೆಗಳಲ್ಲಿ ನೇಮಕ ಮಾಡಲಾಗಿರುತ್ತದೆ. 
ಕ್ರ. ಸಂ . ಅಧಿಕಾರಿಯ ಹೆಸರು ಮತ್ತು ಪದನಾಮ 

ನೇಮಕ ಮಾಡಲಾದ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ 
1 | ಶ್ರೀ ಜಾವೇದ್ ಆಖರ್, ಭಾ . ಆ. ಸೇ ., ವ್ಯವಸ್ಥಾಪಕ ನಿರ್ದೇಶಕರು, ಕೆಪಿಟಿಸಿಎಲ್. ಇಎನ್ 159 ಸಮನ್ವಯ 2015 ದಿ: 27.05.2015 

| ಶ್ರೀ ಗೌರವ ಗುಪ್ತ, ಭಾ . ಆ. ಸೇ ., ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಮತ್ತು ವಾಣಿಜ್ಯ . ಇಎನ್ 514 ಎಸ್ಎ ಎಸ್ 2012 ದಿ : 27.08.2012 
3 | ಶ್ರೀ ಟಿ. ಎಂ . ಹೆಚ್.ಕುಮಾರ್, ವ್ಯವಸ್ಥಾಪಕ ನಿರ್ದೇಶಕರು, ಪಿಸಿಕೆಎಲ್ 

ಇಎನ್ 20 ಸಮನ್ವಯ 2014 ದಿ : 17.01.2015 
4 | ಶ್ರೀ ಕೆ. ಟಿ. ಮಹಾಂತಪ್ಪ , ಮುಖ್ಯ ಇಂಜಿನಿಯರ್ ( ವಿ), ಕೆಪಿಟಿಸಿಎಲ್‌. 

ಇಎನ್ 281 ಸಮನ್ವಯ 2014 ದಿ : 25.08.2015 
ಕಂಪನಿ ಕಾಯ್ದೆ 2013 ರ ಪರಿಚ್ಛೇದ 149 , ಉಪ ಪರಿಚ್ಛೇದ 6, ಖಂಡ ( ಅ) ರ ಪ್ರಕಾರ ನಿರ್ದೇಶಕರ ಮಂಡಳಿಯಲ್ಲಿ ಸ್ವತಂತ್ರ ನಿರ್ದೇಶಕರು 
(Independent Director) ಗಳನ್ನು ನೇಮಕ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಲಾಗಿದೆ. ಸದರಿ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತದ ನಿರ್ದೇಶಕರ ಮಂಡಳಿಯ ಈ ಕೆಳಕಂಡ ನಿರ್ದೇಶಕರುಗಳನ್ನು ಸ್ವತಂತ್ರ ನಿರ್ದೇಶಕರು ಗಳಾಗಿ ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ . 
ಅಧಿಕಾರಿಯ ಹೆಸರು ಮತ್ತು ಪದನಾಮ 

ಸ್ವತಂತ್ರ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾದ 
ಸಂಖ್ಯೆ 

ಇಲಾಖೆ/ ನಿಗಮ 
ಶ್ರೀ ಜಾವೇದ್ ಆಖರ್, ಭಾ . ಆ. ಸೇ ., ವ್ಯವಸ್ಥಾಪಕ ನಿರ್ದೇಶಕರು, ಕೆಪಿಟಿಸಿಎಲ್. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 
2 | ಶ್ರೀ ಗೌರವ ಗುಪ್ತ, ಭಾ . ಆ. ಸೇ ., ಆಯುಕ್ತರು , ಕೈಗಾರಿಕಾಭಿವೃದ್ಧಿ ಮತ್ತು ವಾಣಿಜ್ಯ 

ನಿಯಮಿತ 


ಕ್ರಮ 


R. NI. No . KARBIL/ 2001 / 47147 POSTAL REGN . No. RNPIKA/BGS/ 2202/ 2014 -16 
Licensed to post without prepayment WPP No . 297 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೭ , ೨೦೧೫ 


ಭಾಗ ೨ 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪದನಾಮ 


ಸಂಖ್ಯೆ 


ಸ್ವತಂತ್ರ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾದ 

ಇಲಾಖೆ/ ನಿಗಮ 


ದ| 


| ಶ್ರೀ ಟಿ . ಎಂ .ಹೆಚ್.ಕುಮಾರ್, ವ್ಯವಸ್ಥಾಪಕ ನಿರ್ದೇಶಕರು , ಪಿಸಿಕೆಎಲ್ 
| ಶ್ರೀ ಕೆ. ಟಿ.ಮಹಾಂತಪ್ಪ, ಮುಖ್ಯ ಇಂಜಿನಿಯರ್ ( ವಿ), ಕೆಪಿಟಿಸಿಎಲ್. 


ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 

ನಿಯಮಿತ 


| 


4 


ಕ್ರಮ 


ಸಂಖ್ಯೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ . ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR , 1183 

ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 152 ಸಮನ್ವಯ 2015 , ಬೆಂಗಳೂರು, ದಿನಾಂಕ: 11.09. 2015 
ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ಮೆಮೊರಾಂಡಮ್ ಆಫ್ 
ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈಗಾಗಲೇ ಈ 
ಕೆಳಕಂಡ ಅಧಿಕಾರಿಗಳನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಅವರ 
ಹೆಸರಿನ ಮುಂದೆ ಸೂಚಿಸಿದ ಅಧಿಸೂಚನೆಗಳಲ್ಲಿ ನೇಮಕ ಮಾಡಲಾಗಿರುತ್ತದೆ. 
- ಅಧಿಕಾರಿಯ ಹೆಸರು ಮತ್ತು ಪದನಾಮ 

ನೇಮಕ ಮಾಡಲಾದ ಅಧಿಸೂಚನೆ ಸಂಖ್ಯೆ ಮತ್ತು 

ದಿನಾಂಕ 
ಶ್ರೀ ಪಿ . ರವಿಕುಮಾರ್ , ಭಾ . ಆ. ಸೇ ., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಇಎನ್ 60 ಸಮನ್ವಯ 2014 ದಿ: 10 .02.2014 
ಇಂಧನ ಇಲಾಖೆ. 
ಶ್ರೀ ಪಿ . ರಾಜೇಂದ್ರ ಚೋಳನ್, ಭಾ . ಆ. ಸೇ ., ಜಿಲ್ಲಾಧಿಕಾರಿ, ಧಾರವಾಡ, 

ಇಎನ್ 514 ಎಸ್ಎ ಎಸ್ 2012 ದಿ : 27.08 .2012 
ಶ್ರೀಮತಿ ದೀಪ್ತಿ ಆದಿತ್ಯ ಕಾನಡೆ, ಭಾ . ಆ. ಸೇ ., ಉಪ ಕಾರ್ಯದರ್ಶಿ , ಆರ್ಥಿಕ | ಇಎನ್ 281 ಸಮನ್ವಯ 2014 ದಿ : 25 . 08.2014 

ಇಲಾಖೆ, 
4 ಶ್ರೀ ಟಿ. ಎಂ . ಹೆಚ್.ಕುಮಾರ್, ವ್ಯವಸ್ಥಾಪಕ ನಿರ್ದೇಶಕರು, ಪಿಸಿಕೆಎಲ್ 

ಇಎನ್ 20 ಸಮನ್ವಯ 2014 ದಿ: 17. 01.2015 
ಕಂಪನಿ ಕಾಯ್ದೆ 2013 ರ ಪರಿಚ್ಛೇದ 149 , ಉಪ ಪರಿಚ್ಛೇದ 6, ಖಂಡ ( ಅ).ರ ಪ್ರಕಾರ ನಿರ್ದೇಶಕರ ಮಂಡಳಿಯಲ್ಲಿ ಸ್ವತಂತ್ರ ನಿರ್ದೇಶಕರು 
(Independent Director) ಗಳನ್ನು ನೇಮಕ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಲಾಗಿದೆ. ಸದರಿ ಅಧಿಕಾರವನ್ನು ಚಲಾಯಿಸಿ ಹುಬ್ಬಳ್ಳಿ ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತದ ನಿರ್ದೇಶಕರ ಮಂಡಳಿಯ ಈ ಕೆಳಕಂಡ ನಿರ್ದೇಶಕರುಗಳನ್ನು ಸ್ವತಂತ್ರ ನಿರ್ದೇಶಕರು ಗಳಾಗಿ ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಅಧಿಕಾರಿಯ ಹೆಸರು ಮತ್ತು ಪದನಾಮ 

ಸ್ವತಂತ್ರ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾದ 

ಇಲಾಖೆ/ ನಿಗಮ 
ಶ್ರೀ ಪಿ . ರವಿಕುಮಾರ್, ಭಾ . ಆ. ಸೇ ., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 

ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 
| ಶ್ರೀ ಪಿ . ರಾಜೇಂದ್ರ ಚೋಳನ್ , ಭಾ . ಆ . ಸೇ ., ಜಿಲ್ಲಾಧಿಕಾರಿ, ಧಾರವಾಡ , 

ನಿಯಮಿತ 
3 . ಶ್ರೀಮತಿ ದೀಪ್ತಿ ಆದಿತ್ಯ ಕಾನಡೆ, ಭಾ . ಆ.ಸೇ ., ಉಪ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ, 
4 | ಶ್ರೀ ಟಿ . ಎಂ . ಹೆಚ್ .ಕುಮಾರ್, ವ್ಯವಸ್ಥಾಪಕ ನಿರ್ದೇಶಕರು, ಪಿಸಿಕೆಎಲ್. 


ಕ್ರಮ 


ಸಂಖ್ಯೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


PR . 1182 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


